ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1465 
ಸದಸ್ಯರ ಹೆಸರು ಡಾಃ ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
ಉತ್ತರಿಸಚೇಕಾದ ದಿನಾಂಕ [17.03.2021 
ಉತ್ತರಿಸುವ ಸಚಿವರು [ಕಂದಾಯ ಸಚಿವರು 
ಕ. ಪ್ರಶ್ನೆ | ಉತ್ತರ 


ಬೆಂಗಳೂರು ನಗರ 
ಜಿಲ್ಲೆ ಹಾಗೂ 
ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ 
ವ್ಯಾಪ್ತಿಯಲ್ಲಿ ಹಾಲಿ 
ಬಾಕಿ ಇರುವ 
“ಪೋಡಿ” 
ಪ್ರಕರಣಗಳ ಸಂಖ್ಯೆ 
ಎಷ್ಟು; 
ತಾಲ್ಲೂಕುವಾರು 
(ವಿವರಗಳನ್ನು 
ನೀಡುವುದು) 


ಆ) 


ಸದರಿ ಪ್ರಕರಣಗಳು 
ಬಾಕಿ ಇರುವುದಕ್ಕೆ 
ಕಾರಣಗಳೇನು; 


ಈ ಪ್ರಕರಣಗಳನ್ನು 
ವಿಲೇವಾರಿ 
ಮಾಡಲಾಗುವುದು? 


ಸನ್‌ 2000-21 ನೇ ಸಾಲಿನಲ್ಲಿ ಚಿಂಗಳೂರು ನಗರ ಜಲ್ಲೆ ಹಾಗೂ ಬೆಂಗಳೊರು 
ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸ್ವೀಕೃವಾಗಿರುವ ಮತ್ತು ಬಾಕಿ ಇರುವ 
ತತ್ಕಾಲ್‌ ಪೋಡಿ ಪ್ರಕರಣಗಳ ತಾಲ್ಲೂಸುವಾರು ವಿವರ ಈ ಕೆಳಕಂಡಂತಿದೆ:- 


ಬಾಕಿ 
714 
1194 
1925 
753 
933 


5519 


691 
917 
609 
1365 


4) 


5) 


8 


7 


8 


3582 
ಪೋಡಿ ಪ್ರಕರಣಗಳು ಬಾಕಿ ಉಳಿಯಲು ಕಾರಣಗಳು. 

ಆಕಾರಬಂದು ಮತ್ತು ಪಹಣಿಗಳಲ್ಲಿ ದಾಖಲಾಗಿರುವ ವಿಸ್ತೀರ್ಣದಲ್ಲಿ 

ವ್ಯತ್ಯಾಸ ಗಳಿರುವುದು. 

ಪಹಣಿಯ ಕಾಲಂ 3 ಮತ್ತು 9 ರಲ್ಲಿ ವ್ಯತ್ಯಾಸಗಳಿರುವುದು. 

ಪಹಣಿ ತಿದ್ದುಪಡಿ ಮಾಡಲು ಅವಶ್ಯಕವಾದ ಹಿಂದಿನ ಕಂದಾಯ ದಾಖಲೆ 

ಗಳು(ಮ್ಯುಟೇಷನ್‌, . ಪಹಣಿ, ಮಂಜೂರಿ ಆದೇಶಗಳು-ಇತರೆ) 

ಲಭ್ಯಪವಾಗದಿರುವುದು. 

ಭೂಮಂಜೂರಾತಿ ಪ್ರಕರಣಗಳಲ್ಲಿ ಸರ್ಕಾರದ ' ಸೂಚನೆ ಗಳನ್ಸಯ 

ನಮೂನೆ 1-5 ಭರ್ತಿ ಮಾಡುವಲ್ಲಿ ಮಂಜೂರಾತಿ ದಾಖಲೆಗಳ ಸರಿಯಾಗಿ 

ಲಭ್ಯವಾಗದೇ ಇರುವುದು. 

ಭೂಮಂಜೂರಾತಿ ಪ್ರಕರಣಗಳಲ್ಲಿ ಮಂಜೂರಿ ಮತ್ತು ಅನುಭವ 

ವಿಸೀರ್ಣಗಳಲ್ಲಿ ವ್ಯತ್ಯಾಸ ಇರುವುದು ಮತ್ತು ಜಮೀನಿನ ಆಕಾರ ಬಂದಿನ 

ವಿಸ್ತೀರ್ಣಕ್ಕಿಂತ ಹೆಚ್ಚಿನ ಕ್ಷೇತ್ರಕ್ಕೆ ಮಂಜೂರಿ ಆದೇಶ ಮಾಡಿರುವುದರಿಂದ 

ಪಹಣಿ ಸರಿಪಡಿಸುವಲ್ಲಿ ತೊಂದರೆ ಇರುವುದು ಇತ್ಯಾದಿ. 

ಶಿಥಿಲವಾಗಿರುವ ಜಮೀನಿನ ಮೂಲ  ಭೂದಾಖಲೆಗಳು/ಕಂದಾಯ 

ದಾಖಲೆಗಳನ್ನು ಪುನರ್‌ ನಿರ್ಮಾಣ ಮಾಡಲು ಹೆಚ್ಚಿನ ಕಾಲಾವಕಾಶ 

ಬೇಕಾಗುತ್ತದೆ. 

ಅಳತೆ ವೇಳ ಜಮೀನಿನ ಹಕ್ಕು ಮತ್ತು ಗಡಿ ವಿಚಾರದಲ್ಲಿ ತಕರಾರು 

ಇರುವುದರಿಂದ. 

ನ್ಯಾಯಾಲಯದಲ್ಲಿ ವಿವಾದಗಳಿರುವುದರಿಂದ. 

ಮುಂತಾದ ಕಾರಣಗಳಿಂದ ಪೋಡಿ ಪ್ರಕರಣಗಳ ವಿಲೇವಾರಿಯಲ್ಲಿ 

ವಿಳಂಬವಾಗುತದೆ 


T ಪೋಡಿ ಅರ್ಜಿಗಳ ಶೀಘ್ರ ವಿಲೇವಾರಿಗೆ ಕೈಗೊಂಡ ಕ್ರಮಗಳು:-. 

1: ಇಲಾಖೆಯಲ್ಲಿ ಅಳತೆ ಕೋರಿ ಸ್ಲೀಕೃತವಾಗುವ ಎಲ್ಲಾ ಅರ್ಜಿಗಳನ್ನು 
ಮೋಜಿಣಿ ತಂತ್ರಾಂಶದ ಮುಖಾಂತರ ಆನ್‌ಲೈನ್‌ನಲ್ಲಿ |* 
ಸ್ಮೀಕರಿಸಲಾಗುತಿದ್ದು, ಪ್ರತಿ ಹಂತದಲ್ಲಿಯೂ ೯೦ (ಸರದಿ ಸಾಲಿನಂತೆ 
ಪದ್ಮತಿಯನ್ನು ಅಳವಡಿಸಲಾಗಿದೆ. ಪ್ರಕರಣವು ಅಳತೆಗೆ ಯೋಗ್ಯವಾಗಿದಲ್ಲಿ 
ಅಳತೆಗಾಗಿ ಭೂಮಾಪಕರಿಗೆ ತಂತ್ರಾಂಶದ ಮೂಲಕ ಆನ್‌ಲೈನ್‌ನಲ್ಲಿ 
ವಿತರಿಸಲಾಗುತ್ತಿದೆ. ಪ್ರಕರಣದಲ್ಲಿ ಅಳತೆಯಾದ ಸಂತರ “ಭೂಮಾಪಕರು 
ಆನ್‌ಲೈನ್‌ನಲ್ಲಿ ಕಡತಗಳನ್ನು ಅಪ್‌ಲೋಡ್‌ ಮಾಡಲು ಹಾಗೂ 
ಅಪ್‌ಲೋಡ್‌ ಮಾಡಿರುವ ಕಡತಗಳ ಪರಿಶೀಲನೆ ಮತ್ತು 
ಅನುಮೋದನೆಯನ್ನು ಸಹ ಆನ್‌ಲೈನ್‌ನಲ್ಲಿಯೇ ನಿರ್ವಹಿಸಲಾಗುತ್ತಿದೆ. 
ತಂತ್ರಾಂಶದ ಮುಖಾಂತರ, ಪ್ರಕರಣಗಳ ವಿಲೇವಾರಿಯಲ್ಲಿ ಯಾವುದೇ 
ವಿಳಂಬಕೆ, ಅವಕಾಶವಿಲ್ಲದಂತೆ ಕ್ರಮವಹಿಸಲಾಗುತ್ತಿದೆ. 


2) ಕಾಲಕಾಲಕೆ ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ ಕುರಿತು 
ಕಂದಾಯ ಅದಾಲತ್‌ಗಳನ್ನು ನಡೆಸಲಾಗುತ್ತಿದೆ. 


3) ಕಂದಾಯ ಇಲಾಖೆಯ ಅಭಿಲೇಖಾಲಯದ ಎಲ್ಲಾ ಕಡತಗಳನ್ನು ಕ್ಯಾಟ್‌- 
ಲಾಗ್‌ ಮತ್ತು ಇಂಡೆಕ್ಸಿಂಗ್‌ ಮಾಡಲು ಸೂಚಿಸಲಾಗಿದೆ. 


4) ನಿಯಮಿತವಾಗಿ ವಿಡಿಯೋ ಸಂಬಾದ ಮತ್ತು ವಿಭಾಗವಾರು ಅಧಿಕಾರಿಗಳ 
ಸಭೆ ನಡೆಸಿ, ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ ಪ್ರಗತಿ ಸಾಧಿಸಲು ಸೂಕ್ತ 
ಮಾರ್ಗದರ್ಶನ ಮತ್ತು ಸೂಚನೆ ನೀಡಲಾಗುತ್ತಿದೆ. 


5) ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ ಪ್ರಕರಣಗಳು 
ಬಾಕಿ ಇರುವ ತಾಲ್ಲೂಕಿನಿಂದ ಭೂಮಾಪಕರನ್ನು ನಿಯೋಜನೆ ಮಾಡಿ 
ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


6 ಹೊಸದಾಗಿ 2072 ಪರವಾನಗಿ ಭೂಮಾಪಕರ ಆಯ್ಕೆಗೆ ಅಧಿಸೂಚನೆ 
ಹೊರಡಿಸಿ ಅರ್ಜಿಗಳನ್ನು ಆಹ್ವಾನಿಸಿದ್ದು, ದಿವಾಂಕೆ 1-2-2021 ಮತ್ತು 2-2- 
2021 ರಂದು ಪರೀಕ್ಷೆಯನ್ನು ನಡೆಸಿ, ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಲಾಗಿದೆ. ಸದರಿ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ಉತ್ತೀರ್ಣರಾದವರಿಗೆ 
ಪರವಾನಗಿ ವಿತರಿಸಿ ರಾಜ್ಯದ ವಿವಿಧ ತಾಲ್ಲೂಕುಗಳಿಗೆ ಕಾರ್ಯ 
ನಿಯೋಜನೆ ಮಾಡಲಾಗುವುದು. - 

ಕ್‌ 


ಸ೦ಖ್ಯೆ: ಕ೦ಇ 45 ಎಸ್‌ಎಸ್‌ಸಿ 2021 | 


( . ಅಶೋಕ) 
ಕಂದಾಯ ಸಜಿವರು 


